ಕರ್ನಾಟಕ ವಿಧಾನ ಪರಿಷತ್ತು 


ಹಕ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸ್ಕರ ಹೆಸರು 


: 615 
: ಶ್ರೀ ಪಿ. ಆರ್‌. ರಮೇಶ್‌ 


i Spd ದಿನಾಂಕ : 24.09.2020 
ಉತ್ತರಿಸುವ ಸಚಿವರು : ಗೃಹ ಸಚಿವರು 
T ಉತ್ತರ 


-| ಕ್ರಸಂ ಪಕ್ನೆ 


ಈ) ಇತ್ತೀಚಿಗೆ ರಾಷ್ಟ್ರೀಯ ಅಪರಾ ಪರಣಗಳ | 
ಸಂಸ್ಥೆ (ಎನ್‌.ಸಿ.ಆರ್‌.ಬಿ) ಬಿಡುಗಡೆ ಮಾಡಿದ 
ವರದಿಯಲ್ಲಿ ರಸ್ತೆ ಅಪಘಾತದಿಂದ ಮಡಿದವರ 
ಸಂಖ್ಯೆಯಲ್ಲಿ ರಾಜ್ಯವು ಅ ಗಸ್ಥಾನದಲ್ಲಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 
ಬಂದಿದ್ದಲ್ಲಿ, ರಸ್ತೆ ಅಪಘಾತಗಳ ಮುಖಾಂತರ 
ಮಡಿದವರ ಸಂಖ್ಯೆ ಎಷ್ಟು (ಜಿಲ್ಲಾವಾರು 
ತಾಲ್ಲೂಕುವಾರು ವಿವರ ನೀಡುವುದು) 


ಇತ್ತೀಚಿಗೆ ಎನ್‌.ಸಿ.ಬಿ.ಆರ್‌. ಕಷಕುಾ 70೦ನೇ ಸಾಲಿನ 


ರಸ್ತೆ ಅಪಘಾತಗಳ ಸಂಖ್ಯೆ ಮತ್ತು ಮೃತಪಟ್ಟವರ 
ಅಂಕಿ-ಅಂಶಗಳನ್ನು ಬಿಡುಗಡೆ ಮಾಡಿದ್ದು, "ಕರ್ನಾಟಕ 
ರಾಜ್ಯವು ಅಖಿಲ ಭಾರತ ಮಟ್ಟದಲ್ಲಿ 6ನೇ 
ಸ್ಥಾನದಲ್ಲಿರುತ್ತದೆ. 


ರಾಜ್ಯದಲ್ಲಿ 2019ನೇ ಸಾಲಿನಲ್ಲಿ ರಸ್ತೆ ಅಪಘಾತಗಳಲ್ಲಿ 
ಮೃತಪಟ್ಟಿವರ ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ- 
[ರಲಿ ಹಾಗೂ ತಾಲ್ಲೂಕುವಾರು ಮಾಹಿತಿಯನ್ನು 


ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


Pea ನ್ನ ತದದ] ಕಾಷ್ಯರಕ್ಸ ಸಾನವಸವ ಕ್ತ ಇವಘಾತಗನನ್ನು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ? ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳ ವಿವರಗಳನ್ನು 
(ವಿವರ ನೀಡುವುದು) ಅನುಬಂಧ-3ರಲ್ಲಿ ಒದಗಿಸಲಾಗಿದೆ. 


ಹೆಚ್‌ಡಿ 277 ಎಸ್‌ಎಸ್‌ಟಿ 2020 


Ward 


(ಬಸವರಾಜ ಬೊಮ್ಮಾಯಿ)" 
ಗೃಹ ಸಚಿವರು 


ಅನುಬಂಧ-1 


Persons Killed in Road Accidents during 2019 


Name of the City/District No. of Persons killed 
Bangalore City 768 
2 Mysore City 147 
Hubli Dwd City 92 
4 Mangalore City 146 
5 Belagavi City 155 
6 Kalburgi city 130 
7 Bangalore District 660 
8 Kolar 223 
9 K.G.F. 51 
10 Tumkur 786 
11 Ramanagara 389 
= Chikkaballapura 280 
Mysore Dist. 424 
Mandya 542 
Hassan 451 
Chamarajanagar 154 
= Kodagu 87 
Dakshina Kannada 154 
19 Uttara Kannada 236 
20 i 210 


264 


ಅನುಬಂದ ೨ 


DETAILS OF KILLED DURING 2019 (TALUKA WISE) 


KILLED 
Name of the City/District Name of the Taluks ೨019 


1 BANGALORE CITY 1 BANGALORE NORTH 


2 BANGALORE SOUTH 


2 MYSORE CITY 
3 HUBLI-DHARWAD 


Ww 
KN 
M 


[SN 
(0 
[ud 


149 
92 


> 
z 
m 
ka 
> 
r 
[ry 


MANGALORE CITY 146 
5 [BELGAVICITY 155 
KALABURGI CITY 109 


[EN 
Ww 


BANGALORE SOUTH 
HOSKOTE 
BANGALORE EAST 


17 
105 


SRE 
| 

7 ANEKAL. 
WER 


RS SSETESIRUEEN TR 


| 5 [NELAMANGALA 118 
BANGALORE NORTH 68 
7 _ [DODDABALLAPURA 
[8 WEAHAKA OOOO | 19 | 
| 9 [DEVANAHALI 
MALUR CRN 
3  [MULBAGAL 


MN 
[(=] 


RINIVASPURA 
TUMKUR 


KORATAGERE 
MADUGIRI 


|3|] 
| 4 |] 
2 
PAVAGADA 
7 
| 8 |] 
9 
10 


TUMKUR DIST. 


| 
lu [a 
| I 


SIRA 108 
CHIKKANAYAKANAHALLI 
TIPTUR 
TURUVEKERE 
130 
120 


Wm 
N 


UW 
MN 


[°°] 
[<2 


Ww 
[a 


MWD MN wl Ww 
Wm|o U [se] 


» 


26 


MYSORE DIST. 


FN 
[C 


sas apse 


22 
SARAGURU 12 
NANJANAGUDU 80 
T.NARASIPURA 71 
MANDYA DIST. MANDYA 
SRIRANGAPATNA 
7] MADDURU 
malawi WME 
7] PANDAVAPURA NARS TTT: 
|] IKRPETE OOOO | 3 7] 
eee [NAGAMANGAA | gs] 
[ARAKALAGUOU | aT] 
ARSIKERE 
BELUR 60 
CHANRAYAPATNA 96 


HASSAN 115 


HOLENARASIPURA 


SAKALESHAPURA 


[AEEUR 


[EN 
[2] 


CHAMRAINAGAR DIST. 


GUNDLUPET 


CHAMARAJANARAGA 


YALANDURU 


Ae RBERRESRS NERS 


KOLLEGALA ನ 

HANURU 24 

17 |KODAGU DIST. MADIKERE 12 

BE VIRAJAPET 40 

SOMAVARPET 39 

18 |DAKSHINA KANNADA DIST. 1 |BANTWALA 46 
2 [BELTHANGADI 

4 |KADABA 13 

SULLIA 32 

19  JUTTARA KANNADA DIST. KARWAR 24 

ANKOLA 26 

KUMTA 23 

4 JHONNAVAR 37 

5 [BHATKAL 23 

6  [SIDDARPUR 10 

7 |SiIRSI 32 

8 |YELLAPURA 20 

Mundgod 14 

10 [HALAL 15 

11 [DANDELI 7 


12 [JolDA 4 


» 
[ey 


[ey 


CHIKMAGLUR DIST. 1 


SR 2 
ಗ 3 
5 


[ee 
~ 


~ 


|6| 
|7| 
| 8 JAUANPURA 
EN 


62 
7 34 
SEN 
i ——— 
NN NS EN LS NN 
I 
NS NS EN LS EN 
ON ANS NN 
EN EN LN 
NS NS EN LS 
SS NS EN LN 
ON SN LL NN 
ee — 
[23 [cHirRADURGADIST. | 1 |[cHimaADURAAA |7|} 
| | 2 [HOLALKERE 54 
[SE 3 JHIRIYURU 102 
I |a hosaucaa 139 | 
EN EN EN TT SN NN 
| |e Moaamia |} 20 | 
136 
2 [BHaDRAVAHI | O45 | 
NS EN EN TN TN 
NS EN NT NECN 
| 5s JHosaeaA |2| 
NS EN EN CT EN TN 
ON 7 
pees TH — 
] 


SN CS EN 


BELGAUM DIST. 


KITTUR 


SOUNDATTI 


MUDALAGI 


| 
Es 
7 | 
8 en | 
| 10 | 
EE 
[2 
Ee 


DARWAD 


DHARWAD DIST. 
ALNAVARA 


BAILAHANGALA [eres 


39 


RAMADURGA | 340] 


KALATAGI 


VUAYAPURA DIST. 


VHAYAPURA 
BABALESWAR 


1 
2 
3 
4 
5 KUNDAGODA 
7 
ul 
2 


| 1 ] 
| 2 |] 
| 3 [KANPUR OOO | 410 7] 
WEN 5 
SLE 
6 
21 
41 


3 


ಗ್‌ 
5 
CS—NRAAUNS 
| 

|] 

| 

| 


DEVARAHIPPARAGI 
CHADACHAN 


NIDAGUDHI 


™ 
> 
[A 
> 
[ 
pa 
[©] 
pe 
m 
ke 
WN 
| 


BAGALKOTE 
BADAMI 


BASAVANA BAGEWADI ~~ 


10 


GULEDGUDDA 
HUNAGUND 


38 


JAMAKHANDI 


BANAHATTI 


MUDHOL 


BILAGI 


30 GADAG DIST. GADAG 


RON 


NARAGUND 


5 |SHIRAHATTI 


21 


33 


31 


RTT 
TN 
SSE 


MEW 
SERENE EI 
RENEE 

CHITAGUPPA 
in — 
SS 
Fes 


YEDRAMI 
CHITHAPUR 


SHAHABAD 
KALAGI 


1 
2 
3 


[ee 
N 


4 
5 
6 


p<) 
[=] 


|| 9  [CHINCHOLLI 28 
] 7 
|| 5 [SHORAPUR 
| | 6 JHUNSAGI 18 
RAICHUR DIST RAICHUR 
[A — 
5—[NADURER MS 
35  [KOPPALDIST 1 [KOPPAL __— 
GANGAVATHI 
3 |KUSHTAGI ಸ 
|| 4 [YELBURGI 19 
5  [KUKNOOR 
6 _ |KANAKAGIRI 
7 _ |KARATAGI 
36 [BELLARY DIST 1 [BALLARY 
2  [KURUGODU 
3 [SIRAGUPPA 33 
4 [KAMP 5 
5 
6  [SANDUR 26 
7 37 
| | 8 [KOTTUR 
ON 9 [H.B-HALLI 
| 10 [HUVINAHADAGALI 
11 [HARAPANAHALLI 1° ©] 


ವಧಾನ ಪರಿಷತ್ತಿನ ಚುಕ್ಕೆ 
ರಹಿತ ಪ್ರಶ್ನೆ ಸಂಖ್ಯೆ: 6 
ಅನುಬಂಧ-3 cis ku 


, ಪ್ರಶ್ನೆ: ಈ ರಸ್ತೆ ಅಪಘಾತಗಳನ್ನು ತಡೆಯಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? (ವಿವರ ನೀಡುವುದು) 


ಉತರ: 
” ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು/ನಿಯಂ ತ್ರಿಸಲು ಗೌರವಾನ್ಸಿತ ಭಾರತದ ಸರ್ವೋಚ್ಛ 
ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ: 295/2012ರ ತೀರ್ಪಿನಲ್ಲಿ ಹಲವಾರು ನಿರ್ದೇಶನಗಳನ್ನು ನೀಡಿದ್ದು, 
ಈ ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸಲು ಮಾನ್ಯ ನ್ಯಾಯಾಲಯವು ಸರ್ವೋಚ್ಛ ನ್ಯಾಯಾಲಯದ ರಸ್ತೆ 


ಸುರಕ್ಷತಾ ಸಮಿತಿಯನ್ನು (Supreme Court Committee on Road Safety) ರಚಿಸಿರುತ್ತದೆ. 


ಗೌರವಾನ್ವಿತ ಭಾರತದ ಸರ್ವೋಚ್ಛ ನ್ಯಾಯಾಲಯದ ನಿರ್ದೇಶನಗಳನ್ನು ಮತ್ತು ಸರ್ವೋಚ್ಛ 
ನ್ಯಾಯಾಲಯದ ರಸ್ತೆ ಸುರಕ್ಷತಾ ಸಮಿತಿಯು ಆಗಿಂದಾಗ್ಗೆ ನೀಡುವ ನಿರ್ದೇಶನ ಸೂಚನೆಗಳನ್ನು 
ಅನುಷ್ಠಾನಗೊಳಿಸಲು ಮತ್ತು ಲಸ ಮಾಡಲು ರಾಜ್ಯ ಸರ್ಕಾರವು ಮಾನ್ಯ ಮುಖ್ಯ ಕಾರ್ಯದರ್ಶಿರವರ 


ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರವನ್ನು (Karnataka State Road Safety 
Authority) ರಚಿಸಿರುತ್ತದೆ. 


ಗೌರವಾನ್ಸಿತ ಸರ್ವೋಚ್ಛ ನ್ಯಾಯಾಲಯದ ರಸ್ತೆ ಸುರಕ್ಷತಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರಸ್ತೆ 

ಸುರಕ್ಷತಾ ಪ್ರಾಧಿಕಾರದ ನಿರ್ದೇಶನ "ಮ್ತು ಸೂಚನೆಗಳನ್ನು "ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 

ಮತ್ತು ಪಾಲನೆ ಮಾಡಲು ಹಾಗೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲುನಿಯಂತ್ರಿಸಲು ಇಲಾಖಾವತಿಯಿಂದ 
ಈ ಕೆಳಕಂಡಂತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 

1. ರಸ್ತೆ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ, ಶಾಲಾ ಮಕ್ಕಲಲ್ಲಿ, ವಾಹನ 
ಜಾಲಕರು/ಮಾಲಿಕರವರುಗಳಿಗೆ ಅರಿವು ಮೂಡಿಸಲು ಠಾಣಾ ಮಟ್ಟದಲ್ಲಿ ಜಾಗೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 

2. ಪ್ರತಿ ವರ್ಷ ಜನವರಿ ಮಾಹೆಯಲ್ಲಿ ರಾಜ್ಯಾದ್ಯಂತ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಿ 
ಅಪಘಾತಗಳನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 

3. ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಬಗ್ಗೆ ಸಾಮಾಜಿಕ ಜಾಲತಾಣಗಳಾದ ವಾಟ್ಲ್‌ಅಪ್‌, ಟ್ವಿಟರ್‌, 
ಫೇಸ್‌ ಬುಕ್‌ ಮೂಲಕ ಸ ಸಾರ್ವಜನಿಕರಲ್ಲಿ ತರಪ ಮೂಡಿಸಲಾಗುತ್ತಿದೆ. 

4. ರಾಷ್ಟ್ರೀಯ/ರಾಜ್ಯ ಮತ್ತು ಇನ್ನಿತರ ರಸ್ತೆಗಳಲ್ಲಿ ಅವೆ ೈಜ್ಞಾನಿಕವಾಗಿ ನಿರ್ಮಿಸಿರುವ ರಸ್ತೆ ಉಬ್ಬುಗಳನ್ನು 
ತೆರವುಗೊಳಿಸಿ ಇಂಡಿಯನ್‌ ರೋಡ್‌ ಕಾಂಗೆಸ್‌ ಮಾರ್ಗ ಸೂಚಿಗಳನ್ನಯ ರಸ್ತೆ ಉಬ್ಬುಗಳನ್ನು 
ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಕ್ತ ಸೂಚನೆಗಳನ್ನು ನೀಡಲಾಗುತ್ತದೆ. 

5 ರಾಷ್ಟ್ರೀಯ/ರಾಜ್ಯ ಮತ್ತು ಇನ್ನಿತರ ರಸ್ತೆಗಳ ಅಪಘಾತ ವಲಯ ಸ್ಥಳಗಳಲ್ಲಿ ಕ್ಯಾಟ್‌ ಐಸ್‌ ಮತ್ತು 
ಹಾಜರ್ಡ್‌ ಬೋರ್ಡ್‌ಗಳನ್ನು ಅಳವಡಿಸಿ ವಾಹನ ಚಾಲಕರುಗಳಿಗೆ ಅರಿವು ಮೂಡಿಸಲಾಗುತ್ತಿದೆ. 


10. 


11. 


12. 


13. 


14. 


. ರಾಜ್ಯ ಸರ್ಕಾರವು ಹೆದ್ದಾರಿ ಸುರಕ್ಷತಾ ಯೋಜನೆಯಡಿಯಲ್ಲಿ ರಸ್ತೆ ಅಪಘಾತಗಳನ್ನು ನಿಯಂತ್ರಿ ತ್ರಿಸಲು 


ಮತ್ತು ಅಪಘಾತದಲ್ಲಿ "ಗಾಯಗೊಂಡವರನ್ನು ಹತ್ತಿರದ ಟ್ರಾಮಾ ಕೇರ್‌ ಸೆಂಟರ್‌ಗಳಿಗೆ ಮತ್ತು 
ಆಸ್ಪತ್ರೆಗಳಿಗೆ ಸ ಸಾಗಿಸಲು 300 ಹೈವೇ ಪೆಟ್ರೋಲ್‌ ವಾಹನಗಳನ್ನು ಮಂಜೂರು ಮಾಡಿದ್ದು, ಸದರಿ 
ವಾಹನಗಳಿಂದ ರಸ್ತೆ ಅರಗನ ತಡೆಗಟ್ಟಲು ರಾಷ್ಟ್ರೀಯ/ರಾಜ್ಯ ಹೆದ್ದಾರಿಗಳಲ್ಲಿ ಸದರಿ 
ವಾಹನಗಳನ್ನು ಗಸ್ತು ಕರ್ತವ್ಯವನ್ನು ಮಾಡಲು ನಿಯೋಜಿಸುವುದರ ಮೂಲಕ ರಸ್ತೆ "ಅಪಘಾತಗಳನ್ನು 
ತಡೆಗಟ್ಟಲು ಕ್ರಮಕ್ಕಿಗೊಳ್ಳಲಾಗು್ತಿದೆ 


ರಾಷ್ಟ್ರೀಯ/ರಾಜ್ಯ ಹೆದ್ದಾರಿ ಹಾಗೂ ಇನ್ನಿತರ ರಸ್ತೆಗಳಲ್ಲಿ ಅತೀ ವೇಗವಾಗಿ ಮತ್ತು 
ಅಜಾಗರೂಕತೆಯಿಂದ ಧಾಹನ ಚಾಲನೆ ಮಾಡುವ ಜಾಲಕರುಗಳ ವಿರುದ್ಧ ಐ.ಎಂ.ವಿ. ಕಾಯ್ದೆ 
ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲು ರಾಜ್ಯದ ಎಲ್ಲಾ ಘಟಕಗಳಲ್ಲಿ” ಒಟ್ಟು 86 ಸಂಖ್ಯೆ 
ಇಂಟರ್‌ಸೆಪ್ಪರ್‌ ವಾಹನಗಳನ್ನು edness. 


ಅಪ್ರಾಪ್ತ ಶಾಲಾ ಮಕ್ಕಳಿಗೆ ದ್ದ ಚಕ್ರ ವಾಹನಗಳನ್ನು ಚಲಾಯಿಸಲು ನೀಡದಂತೆ. ಒಂದು ವೇಳೆ 
ಅಪ್ರಾಪ್ತ ಶಾಲಾ ಮಕ್ಕೆ ಫೋಷಳಕೆ ದ್ವಿ-ಚಕ್ರ ವಾಹನಗಳನ್ನು ನೀಡಿದ್ದಲ್ಲಿ ಪೋಷಕರ ವಿರುದ್ಧ 
ಪ್ರಕರಣಗಳನ್ನು ಹವರಿಚಿಡರ ಕುರಿತು ಪೋಷಕರಿಗೆ ಅರಿವು ಮೂಡಿಸಲಾಗುತ್ತಿದೆ. 


ಸರಕು ವಾಹನಗಳಲ್ಲಿ ಕಾರ್ಮಿಕರನ್ನು ಪ್ರಯಾಣಿಕರನ್ನು ಮತ್ತು ಶಾಲಾ ಮಕ್ಕಳನ್ನು ಸಾಗಿಸುತ್ತಿರುವುದು 
ಕಂಡು ಬಂದಲ್ಲಿ ಅಂತಹ ವಾಹನ ಚಾಲಕರುಗಳ ಮತ್ತು ವಾಹನಗಳ ಮಾಲೀಕರ ವಿರುದ್ಧ 
ಪ್ರಕರಣಗಳನ್ನು 'ದಾಖಲಿಸುವುದರ ಮೂಲಕ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 


ಗೌರವಾನ್ನಿತ ಸರ್ವೋಚ್ಛ ನ್ಯಾಯಾಲಯದ ರಸ್ತೆ ಸುರಕ್ಷತಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರಸ್ತೆ 
ಸುರಕ್ಷತಾ ಪ್ರಾಧಿಕಾರದ ನಿರ್ದೇಶನ/ಸೂಚನೆಗಳನ್ನಯ "ರಾಜ್ಯದಲ್ಲಿ ಕಳೆದ ವರ್ಷದಲ್ಲಿ ಸಂಧವಿಸಿದ 
ರಸ್ತೆ ” ಅಪಘಾತಗಳಲ್ಲಿ ಶೇ.10 ರಷ್ಟು ರಸ್ತೆ ಅಸ್ಯನತೆಗಳನ್ನು ಕಡಿಮೆ ಮಾಡುವ ಬಗ್ಗೆ ಮತ್ತು 

ಅಪಘಾತಗಳನ್ನು ಕಡಿಮೆ ಮಾಡುವ 'ಇಟ್ಟನಲ್ಲಿ ಎಲ್ಲಾ ಘಟಕಾಧಿಕಾರಿಗಳಿಗೆ ಶೇ.20 ರಷ್ಟು ಪ್ರವರ್ತನಾ 
ಚಟುವಟಿಕೆಯನ್ನು ಹೆಚ್ಚಿಸಲು ಗುರಿಯನ್ನು ನಿಗಧಿಪಡಿಸಲಾಗಿರುತ್ತದೆ. 


ಆಟೋ ಜಾಲಕರುಗಳಿಗೆ, ಸರಕು ಸಾಗಣೆ ವಾಹನ ಚಾಲಕರುಗಳಿಗೆ, ಖಾಸಗಿ ವಾಹನ 
ಚಾಲಕರುಗಳಿಗೆ, ಕೆ.ಎಸ್‌.ಆರ್‌.ಟಿ.ಸಿ ಮತ್ತು ಬಿ.ಎಂ.ಟಿ.ಸಿ. ಚಾಲಕರುಗಳಿಗೆ ಆಗಿಂದ್ಲಾಗೆ ಸಭೆಯನ್ನು 
ನಡೆಸಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. 


ಶಾಲಾ ಮಕ್ಕಳು ಮತ್ತು ಪಾದಚಾರಿಗಳು ರಸ್ತೆಯನ್ನು ಸುರಕ್ಷಿತವಾಗಿ ದಾಟುವ ಕುರಿತು ಅರಿವು 
ಮೂಡಿಸುವ " ನರ್ಯಕವಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 


ರಾಷ್ಟ್ರೀಯ/ರಾಜ್ಯ ಹೆದ್ದಾರಿ ಮತ್ತು ಇನ್ನಿತರೆ ರಸ್ತೆಗಳಲ್ಲಿ ಅಪಘಾತ ವಲಯ ನಿಧಾನವಾಗಿ 
ವಾಹನವನ್ನು ಚಲಾಯಿಸಿ (Accident Prone Area Go Slow) ಎ೦ಬ ನಾಮ ಫಲಕವನ್ನು 
ಪ್ರದರ್ಶಿಸುವುದರ ಮೂಲಕ ವಾಹನ ಚಾಲಕರುಗಳಿಗೆ ಅರಿವು ಮೂಡಿಸಲಾಗಿರುತ್ತದೆ. 

ರಸ್ತೆ ಅಪಘಾತಗಳನ್ನು ವೈಜ್ಞಾನಿಕವಾಗಿ ತನಿಖೆ ನಡೆಸಲು ಪೊಲೀಸ್‌ ಇಲಾಖೆಯ ಅಧಿಕಾರಿಗಳು/ 
ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ 


ಅಧಿಕಾರಿಗಳನ್ನೊಳಗೊಂಡ ಜಂಟೀ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ರಸ್ತೆ 
ಅಪಘಾತಗಳಿಗೆ ಕಾರಣವಾಗಿರುವ ಅಂಶಗಳನ್ನು ಗುರುತಿಸಿ ಅಭಿಪ್ರಾಯ/ಸಲಹೆ ಮತ್ತು 
ಶಿಫಾರಸ್ಸುಗಳನ್ನು ಮಾಡುವುದರಿಂದ ಈ ಶಿಫಾರಸ್ಸುಗಳನ್ನು ಅನುಷ್ಠಾಗೊಳಿಸುವುದರ ಮೂಲಕ ರಸ್ತೆ 
ಅಪಘಾತಗಳನ್ನು ತಡೆಗಟ್ಟಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 

15. ಭಾರತ ಸರ್ಕಾರದ ರಸ್ತೆ ಮತ್ತು ಸಾರಿಗೆ ಹೆದ್ದಾರಿ ಸಚಿವಾಲಯದ ಮಾರ್ಗಸೂಚಿಯನ್ವಯ 
ರಾಷ್ಟ್ರೀಯ/ರಾಜ್ಯ ಹೆದ್ದಾರಿ ಮತ್ತು ಇನ್ನಿತರ ರಸ್ತೆಗಳಲ್ಲಿ ಮೇಲಿಂದ ಮೇಲೆ ಸಂಭವಿಸುವ 
ಅಪಘಾತಗಳನ್ನು ಕಪ್ಪುಸ್ಥಳಗಳೆಂದು ಗುರುತಿಸಿ ಈ ಅಪಘಾತ ಕಪ್ಪು ಸ್ಥಳಗಳನ್ನು 
ತೆರವುಗೊಳಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 

16. ಸುರಕ್ಷತಾ ಹಿತದೃಷ್ಟಿಯ ಮೇರೆಗೆ ಮತ್ತು ಸಂಚಾರ ದಟ್ಟಣೆಯನ್ನು ತಡೆಗಟ್ಟಲು ಸಾರ್ವಜನಿಕ 
ವಾಹನಗಳಲ್ಲಿ ಪ್ರಯಾಣಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 

17. ರಾಷ್ಟ್ರೀಯ/ರಾಜ್ಯ ಹೆದ್ದಾರಿ ಹಾಗೂ ಇನ್ನಿತರ ರಸ್ತೆಗಳಲ್ಲಿ ಕಂಡು ಬರುವ ರಸ್ತೆ ಗುಂಡಿಗಳನ್ನು 
(Pot holes) ರಿಪಡಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 

18. ರಾಷ್ಟ್ರೀಯ/ರಾಜ್ಯ ಹೆದ್ದಾರಿ ಹಾಗೂ ಇನ್ನಿತರ ರಸ್ತೆಗಳ ಎರಡೂ ಬದಿಯಲ್ಲಿ ವಾಹನಗಳನ್ನು 
ನಿಲ್ಲಿಸುವುವವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು 
ತಡೆಗಟ್ಟಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 

19. ಮಧ್ಯಪಾನ ಸೇವಿಸಿ ವಾಹನ ಚಲಾಯಿಸುವ ವಾಹನ ಚಾಲಕರುಗಳ ವಿರುದ್ಧ ಪ್ರಕರಣಗಳನ್ನು 
ದಾಖಲಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮವನ್ನು 
ಕೈಗೊಳ್ಳಲಾಗುತ್ತಿದೆ. 

20.ಹೆಲ್ಮೆಟ್‌ ಧರಿಸದೇ ವಾಹನ ಚಲಾಯಿಸುವ ದ್ವಿ-ಚಕ್ರ ವಾಹನ ಚಾಲಕರುಗಳ ವಿರುದ್ಧ ಪ್ರಕರಣಗಳನ್ನು 

ದಾಖಲಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮವನ್ನು 

ಕೈಗೊಳ್ಳಲಾಗುತ್ತಿದೆ. 

ಸೀಟ್‌ ಬೇಲ್ಸ್‌ ಧರಿಸದೇ ವಾಹನ ಚಲಾಯಿಸುವ ವಾಹನ ಚಾಲಕರುಗಳ ವಿರುದ್ಧ ಪ್ರಕರಣಗಳನ್ನು 

ದಾಖಲಿಸುವುದರ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮವನ್ನು 

ಕೈಗೊಳ್ಳಲಾಗುತ್ತಿದೆ. 

22.ವಿಮೆ ಇಲ್ಲದೇ ಸಂಚರಿಸುವ ವಾಹನಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸುವುದರ ಮೂಲಕ ರಸ್ತೆ 
ಅಪಘಾತಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 

23. ಹೆಚ್ಚು ಅಪಘಾತಗಳು ಸಂಭವಿಸುವ ಹತ್ತಿರದ ಸ್ಥಳಗಳಲ್ಲಿ ಅಂಬುಲೆನ್ಸ್‌ನ್ನು ಪಾರ್ಕ್‌ ಮಾಡಿ 
ಗಾಯಾಳುವನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಲು 2X2 ಗಿಡ್‌ ಯೋಜನೆಯನ್ನು ಜಾರಿಗೊಳಿಸಿ ಮತ್ತು 
ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಐ.ಐ.ಟಿ. ಮದ್ರಾಸ್‌ ರವರ ಮಾರ್ಗದರ್ಶನದಲ್ಲಿ 
ಯೋಜನೆಯನ್ನು ರೂಪಿಸಲು ಸಮಿತಿಯನ್ನು ರಚಿಸಲಾಗಿದೆ. 


21. 


[ou 


